ಇ ps 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 560 (671) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಬಿ.ಡಿ.ಎ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ನಿರ್ಮಾಣವಾದ ಬಡಾವಣೆಗಳ ಕುರಿತು 


(ಅ) ಬಿಡಿಎ ವ್ಯಾಪ್ತಿಯಲ್ಲಿ (ಬಿಡಿಎ ವ್ಯಾಪ್ಲಿ ಪ್ರದೇಶ ಮತ್ತು ಬಿ.ಬಿ.ಎಂ.ಪಿ. ವ್ಯಾಪ್ತಿ ಪ್ರದೇಶ 
ಒಳಗೊಂಡಂತೆ) ಕಳೆದ 5 ವರ್ಷಗಳಲ್ಲಿ ಎಷ್ಟು ಖಾಸಗಿ ಬಡಾವಣೆಗಳನ್ನು ನಿರ್ಮಾಣ 
ಮಾಡುವುದಕೆ ಅನುಮತಿ ನೀಡಲಾಗಿದೆ; ಅನುಮತಿ ಪಡೆಯದೆ ನಿರ್ಮಾಣಗೊಂಡ 
ಬಡಾವಣೆಗಳ ಸಂಖ್ಯೆ ಎಷ್ಟು; (ಪ್ರತ್ಯೇಕ ವಿವರ ನೀಡುವುದು) 


(ಆ) ಬಿಡಿಎ ಅನುಮತಿ ಕೊಟ್ಟಿ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಬಿಡಿಎ 
ತೆಗೆದುಕೊಂಡ ಕ್ರಮಗಳೇನು; (ವಿವರ ನೀಡುವುದು) 


(೪) ಅನುಮತಿ ಪಡೆಯದೆ ನಿರ್ಮಾಣಗೊಂಡ ಅನಧಿಕೃತ ಖಾಸಗಿ ಬಡಾವಣೆಗಳಲ್ಲಿ 
€dp/rcdp ಮತ್ತು Master Plan ನ ಪ್ರಕಾರ ಸಿಗೇial ಮತ್ತು Sub Arterial ರಸ್ತಗಳನ್ನು 
ನಿರ್ಮಾಣ ಮಾಡಲಾಗಿದೆಯೇ; ಮತ್ತು ಮುಖ್ಯ ರಸೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆಯೇ; 
(ವಿವರ ನೀಡುವುದು) 


(ಈ) ಅನುಮತಿ ಪಡೆಯದಿರುವ ಬಡಾವಣೆಗಳಲ್ಲಿ ನಾಗರೀಕ ಸವಲತ್ತು (Civic Amenities) 
ಗಳನ್ನು ಕಲ್ಪಿಸಲು ಬಿಡಿಎ ತೆಗೆದುಕೊಂಡ ಕ್ರಮವೇನು; (ವಿವರ ನೀಡುವುದು) 


(ಉ) ಬಿಡಿಎ ದಿಂದ ಅನುಮತಿ ಪಡೆದ ಬಡಾವಣೆಗಳಲ್ಲಿ ಒಳಚರಂಡಿ ಸಂಸ್ಕರಣಾ 
ಘಟಕಗಳನ್ನು (87P) ಸ್ಥಾಪಿಸಲಾಗಿದೆಯೇ ; ಸ್ಮಾಪಿಸಿದ್ದಲ್ಲಿ, ಎಷ್ಟು ಬಡಾವಣೆಗಳಲ್ಲಿ (STP) 
ಸ್ಥಾಪಿಸಲಾಗಿದೆ; ಮತ್ತು (87P) ಸ್ಥ್ಮಾಪಿಸಲ್ಪಡದ ಬಡಾವಣೆಗಳ ಕುರಿತು ಸರ್ಕಾರದ 
ನಿಲುವೇನು? (ಸಂಪೂರ್ಣ ವಿವರ ನೀಡುವುದು) 


